ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಬೀದರ್‌ ಜಿಲ್ಲೆಯ ಎಸ್‌ಸಿ ಪಿ/ಟಿ ಎಸ್‌ ಪಿ ಕಾಮಗಾರಿಗಳ ಬಗ್ಗೆ 


ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನಸಭೆಯಿಂದ ಚುನಾಯಿತರಾದವರು) - 


569 (808) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೀದರ್‌ ಜಿಲ್ಲೆಯಲ್ಲಿ 2016 ರಿಂದ 2019ರವರೆಗೆ ಜರುಗಿದ ಕಾಮಗಾರಿಗಳು ಯಾವುವು; ಅವುಗಳನ್ನು 
ನಿಯಮಾನುಸಾರ ಮಾಡಲಾಗಿದೆಯೇ ; 


(ಆ) ಈ ಕಾಮಗಾರಿಗಳಲ್ಲಿ ಅವ್ಯವಹಾರವಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಹನು ಕ್ರಮ ಕೈಗೊಳ್ಳಲಾಗಿದೆ; 


(ಇ) ಇಲ್ಲದಿದ್ದಲ್ಲಿ ಸರ್ಕಾರದ ಗಮನಕ್ಕೆ ತರದೇ ಇರುವುದಕ್ಕೆ ಯಾರು ಹೊಣೆಗಾರರಾಗಿರುತ್ತಾರೆ ? 


(ವಿವರವಾದ ಮಾಹಿತಿ ಒದಗಿಸುವುದು) 


